


ಕಿರಿಯರ ಪುಸ್ತಕ ಮಾಲೆ 


ಈ ಪುಸ್ತಕ ಮಾಲೆಯ ಕೆಲವು ಪುಸ್ತಕಗಳನ್ನು ವಂತ್ತೆ ಪ್ರಕಟಿಸುವ ಅವಕಾಶ 
ದೊರಕಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಕೃತಿಗಳ ಬಗೆಗೆ ಬೇಡಿಕೆ ಸಲ್ಲಿಸಿದ್ದ 
ರಿಂದ, ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಪ್ರಕಟಣೆಗಳ ಪುನರ್‌ ವಣದ್ರಣಕ್ಕೆ 
ನೆರವಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಪರಿಷತ್ತೂ ಆಭಾರಿಯರಾಗಿದೆ. 
ಹಾಗೆಯೇ ಅಲ್ಪಕಾಲದಲ್ಲೇ ಈ ಪುಸ್ತಕಗಳ ಮರುಮಂದ್ರಣ ಮಾಡಿಕೊಟ್ಟ 
ಲಕ್ಷ್ಮಿ ಎಂಟರ್‌ಪ್ರೈಸಸ್‌ ಅವರಿಗೂ ನಮ್ಮ ಕೃತಜ್ಞತೆಗಳು. 


ಜಿ.ಎಸ್‌. ಸಿದ್ಧಲಿಂಗಯ್ಯ. 
ಅಧ್ಯಕ್ಷ 
PRARTHANA SHLOKAGALU 
by N. Ranganatha Sharma 
Published by Kannada Sahitya Parishat 
Chamarajpet, Bangalore-560 018 


ಮೊದಲನೆಯ ಮುದ್ರಣ : ೧೯೮೦ 
ಎರಡನೆಯ ಮುದ್ರಣ : ೧೯೯೦ 
ಮೂರನೆಯ ಮುದ್ರಣ ಃ ೧೯೯೧ 


ಹಕ್ಕುಗಳನ್ನು ಕಾಯಿ ರಿಸಿದೆ 
(a) 


ಪದಾಧಿಕಾರಿಗಳು 


ಅಧ್ಯಕ್ಷ : ಪೊ!ಜಿ. ಎಸ್‌. ಸಿದ್ದಲಿಂಗಯ್ಕ್ಮ 
ಗೌರವ ಕಾರ್ಯದರ್ಶಿಗಳು : ಗೊ.ರು. ಚನ್ನ ಬಸಪ್ಪ 

AR ರಾಮಯ್ಯ 
ಗೌರವ ಕೋಶಾಧ್ಯಕ್ಷ : ಎಸ್‌. ಪಿ. ಶ್ರೀನಿವಾಸರಾವ್‌ 


ಜಿಲೆ: ರೊ. ೩-೦೦ 


ಲಕ್ಷ್ಮಿ ಎಂಟರ್‌ಪ್ರೈಸಸ್‌ 
ನಎಿಮರಾಜಪೇಟೆ, ಬೆಂಗಳೂರು-18, 


ಪ್ರಾರ್ಥನಾ ಶ್ಲೋಕಗಳು 


ವಾಗೀಶಾದ್ಯಾಃ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ | 
ಯಂ ನತ್ವಾ ಕೃತಕೃತ್ಯಾಃ ಸ್ಯುಃ ತಂ ನಮಾಮಿ ಗಜಾನನಂ [೧ 


ಬ್ರಹ್ಮನೇ ಮೊದಲಾದ ದೇವತೆಗಳು ಎಲ್ಲ ಕೆಲಸಗಳನ್ನು 
ಆರಂಭಿಸುವಾಗ ಯಾರನ್ನು ನಮಸ್ಕರಿಸಿ ಕೃತಕೃತ್ಯರಾಗುವರೋ 
ಆ ಗಣಪತಿಯನ್ನು ನಮಸ್ಕರಿಸುತ್ತೇನೆ. 


ಬ್ರಹ್ಮಾಮುರಾರಿ ಸ್ರಿ ಪುರಾಂತಕಾರೀ 

ಭಾನುಃ ಶಶೀ ಭೂಮಿಸುತೋ ಬುಧಶ್ಚ | 

ಗುರುಶ್ಚ ಶುಕ್ರಃ ಶಠಿರಾಹುಕೇತವಃ 

ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ll ೨ || 


ಬ್ರಹ್ಮ, ವಿಷ್ಣು, ಶಿವ, ಸೂರ್ಯ, ಚಂದ್ರ, ಮಂಗಳ, 
ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು, ಕೇತು ಇವರೆಲ್ಲರೂ 
ನನಗೆ ಸುಪ್ರಭಾತವನ್ನು ಉಂಟುಮಾಡಲಿ. 


ಪ್ರಾತರ್ಭಜಾಮಿ ಮನಸಾ ವಚಸಾಮಗಮ್ಯಂ 

ವಾಚೋ ವಿಭಾಂತಿ ನಿಖಿಲಾ ಯದನುಗ್ರಹೇಣ | 

ಯಂ ನೇತಿ ನೇತಿ ವಚನೈರ್ನಿಗಮಾ ಅವೋಚುಃ 

ತಂ ದೇವಡೇವಮಜಮಚ್ಯ್ಯತಮಾಹುರಗ್ರ್ಯ್ಯಂ 1೩॥ 


ಯಾರನ್ನು ಮಾತುಗಳಿಂದ ವರ್ಣಿಸಲು ಸಾಧ್ಯವಿಲ್ಲವೋ 
ಎಲ್ಲ ಮಾತುಗಳೇ ಯಾರ ಅನುಗ್ರಹದಿಂದ ಪ್ರಕಾಶಿಸು 
ತ್ತವೆಯೋ, ಅಂಥ ಸ್ವಾಮಿಯನ್ನು ಪ್ರಾತಃಕಾಲದಲ್ಲಿ ಭಜಿಸು 
ತ್ತೇನೆ. ವೇದಗಳೂ ಆ ಸ್ವಾಮಿಯನ್ನು ವರ್ಣಿಸಲು " ಸಾಧ್ಯವಿಲ್ಲ 
ಸಾಧ್ಯವಿಲ್ಲ' ಎನ್ನುತ್ತವೆ. ಹಿರಿಯರು ಆತನನ್ನು ದೇವದೇವ 
ನೆಂದೂ ಹುಟ್ಟು ಸಾವುಗಳಿಲ್ಲದವನೆಂದೂ ಸರ್ವೋತ್ತಮನೆಂದೂ 
ಹೇಳುತ್ತಾರೆ. 


ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ | 
ಗುರುಃ ಸಾಕ್ಷಾತ್‌ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ॥೪॥ 


ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ದೇವ 
ನಾದ ಮಹೇಶ್ವರ, ಗುರುವೇ ಪ್ರತ್ಯಕ್ಷವಾಗಿರುವ ಪರಬ್ರಹ್ಮ. 
ಅಂಥ ಶ್ರೀ ಗುರುವಿಗೆ ನಮಸ್ಕಾರ. 


ಅಜ್ಞಾನತಿಮಿರಾಂಧೆಸ್ಯ ಜ್ಞಾನಾಂಜನಶಲಾಕಯಾ | 
ಚಕ್ಷರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ | ೫ Il 


ಅಜ್ಞಾನವೆ ನವೆಂಬ ಕಣ್ಣು ಬೇನೆಯಿಂದ ಕುರುಡಾದವನ 
ಕಣ್ಣನ್ನು ಜ್ಞಾನವೆಂಬ ಕಾಡಿಗೆಯ ಕಡ್ಡಿಯಿಂದ ತೆರೆದು, 
ಆ ಕುರುಡನು ನೋಡುವಂತೆ ಯಾರು ಮಾಡಿದರೋ ಅಂಥ 
ಶ್ರೀ ಗುರುವಿಗೆ ನಮಸ್ಕಾರ. 


ಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ | 
ಸ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ | 


ಹೇ ಸರಸ್ವತಿದೇವಿ, ವರವನ್ನು ದಯಪಾಲಿಸುವವಳ, 
ಪ್ರಿಯವಾದ ರೂಪವುಳ್ಳವಳೆ, ವಿದ್ಯೆಯನ್ನು ಕಲಿಯಲು 
ಆರಂಭಿಸುತ್ತೇನೆ. ಸದಾ ನನಗೆ ಸಿದ್ಧಿಯುಂಟಾಗಲಿ. 


ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ | 
ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಃ ಸಂನಿಧಿಂ ಕ್ರಿಯಾತ್‌.. ॥1೭॥ 


ಶರತ್ಕಾಲದ ತಾವರೆಯಂತೆ ಮುಖವುಳ್ಳವಳೂ ಸರ್ವ 
ವನ್ನೂ ಕೊಡತಕ್ಕವಳೂ ಉತ್ತಮನಿಧಿಯೂ ಆದ ಸರಸ್ವತಿ 
ದೇವಿಯು ನಮ್ಮ ಮುಖ ುವೆಂಬ ತಾವರೆಯಲ್ಲಿ ಯಾವಾಗಲೂ 
ವೆಲೆಸಿರಲಿ. 


ಯಾ ಕುಂದೇಂದು ತುಷಾರಹಾರಧನಲಾ ಯಾ ಶುಭ್ರವಸ್ರಾನ್ವಿತಾ 
ಯಾ ವೀಣಾವರದೆಂಡಮಂಡಿತಕರಾ ಯಾ ಶ್ರೇತನದ್ಮಾಸನಾ | 

ಯಾ ಬ್ರಹ್ಮಾಚ್ಯುತಶಂಕರ ಪ್ರಭ ೃತಿಭಿರ್ದೇವೈಃ ಸದಾ ವಂದಿತಾ 

ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಃಶೇಷಜಾಡ್ಯಾಪಹಾ 1೮॥ 


ಮಲ್ಲಿಗೆಹೂ, ಚಂದ್ರ, ಹಿಮ, ಮುತ್ತಿನಹಾರಗಳಂತೆ 
ಬೆಳ್ಳ ಗಿರುವ, ಬಿಳಿಯ ಶುಭ್ರವಸ್ತ್ರವನ್ನು ಧರಿಸಿರುವ, ವೀಣಾ 
ದಂಡವನ್ನು ಕೈಯಲ್ಲಿ ಹಿಡಿದಿರುವ, ಬಿಳಿಯ ತಾವರೆ ಹೂವಿನ 
ಮೇಲೆ ಕುಳಿತಿರುವ, ಜಡತ್ವವನ್ನು WS ತೊಡೆದು 
ಹಾಕುವ ಮತ್ತು ಬ್ರಹ್ಮ ಎಷ್ಟು ಶಿವ ಮೊದಲಾದವರಿಂದ 
ವಂದಿತಳಾದ ಭಗವ ಸರಸ್ವತೀ ದೇವಿಯು ನನ್ನನ್ನು 
ಕಾಪಾಡಲಿ. 


ವಸುಂಧರೇ ನಮಸ್ತುಭ್ಯಂ ಸರ್ವಸ ಸಸ್ಯ ನಿನೋಹರೇ | 


ಥಿ 


ಆಧಾರಭೂಶೇ ಸರ್ನೇಸಾಂ ಪಾದಶ್ಷೇಸಂ ಕ್ರಮಸ್ತ ಮೇ eH 


ಸಕಲ ಸಸ್ಕಗಳಿಂದಲೂ ಮನೋಹರಳಾದ ಭೂದೇವಿಯೆ 
ಎಲ್ಲರಿಗೂ ಆಧಾರವಾದವಳೆ. ನಾನು ನಿನ್ನಮೇಲೆ ಹೆಜ್ಜೆಯಿಡುವು. 
ದನ್ನು ಮನ್ನಿಸು. 


ಭಾಸ್ಫರಾಯ ಜಗದ್ಭರ್ತ್ರೇಃ ರವಯೇ ಸರ್ವಸಾಕ್ಷಿಣೇ | 


ತಪ್ತಚಾಮೀಕರಾಭಾಯ ತ್ರಿಲೋಕೀಚಕ್ಷುಷೇ ನಮಃ Il ao lf 
ಬೆಳಕನ್ನುಂಟುಮಾಡತಕ್ಕವನೂ ಜಗತ್ತನ್ನು ಧರಿಸಿದವನೂ 
ಅರ ಎಲ್ಲ ಕರ್ಮಗಳಿಗೂ ಸಾಕ್ಷಿಯಾದವನೂ ಕಾಯಿಸಿದ 
ಚಿನ್ನದಂತೆ ಕಾಂತಿಯುಳ್ಳವನೂ ಮೂರು ಲೋಕದ ಕಣ್ಣೂ 


oA) 
SS pe 
ಆದ ಸೂಯ; ಬಗ ಸವಸ ೮. 


ಗಾಮೋ ಮೇ ಮಾತರಃ ಸಂತು ಗೃಹೇ ನಿತ್ಮಂ ಶುಭಾವಹಾಃ 
ಶರಣ್ಯಾಃ ಸರ್ವಭೂತಾನಾಂ ಜಾ ಭೂಯೋ 
ನಮಾಮ್ಯಹಂ || ೧೧ | 





ಮಂಗಿಳವುಪು 6ಟುಹಾಡದುಕತ ಕಾಯಂದಿಕಾಶ ಚರು 


ನನ್ನ ಮನೆಯಲ್ಲಿ ಯಾವಾಗಲೂ ಇರಲಿ. ಎಲ್ಲ ಜನರಿಗೂ 
ಅವು ಆಶ್ರಯವನ್ನು ನೀಡತಕ್ಕವು. ಅಂಥ ಹಸುಗಳಿಗೆ ಮತ್ತೆ 
ಮತ್ತೆ ನಮಸ್ನರಿಸುತ್ತೇನೆ. 
ಮೂಲಕೋ ಬ್ರಹ್ಮರೂಪಾಯ ಮಧ್ಯೆ ತೋ ವಿಷ್ಣು ರೂಪಿಣೀ | 
ಅಗ್ರುತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ 1 ೧೨ ॥' 


a ಆ ಎಸಿ ಇ ಫಾಫ್‌ ಇಸಾ) ) ಈ 
ಬರದ ಬ್ರಕ್ಕು ರೂಪನೂ ನಡುವೆ ವಿಷುರೂಪನ 
ಜು ೨ 


ಆಫ್‌ ಹ [a pS ಆನಾ ಆಸಾ ed ವ 
ಫಿ “ಆಪ ರೂಪೂ ಪ ಂಶಾಜನೂ ಆಟದ ನಗೆ 
೬ ಆಳ 


Pa 
ಸ್ರ 
ಅಶ್ವತ್ನವೃಕ್ಷಕ್ಕೆ ? ನಾ ey 





FE 


ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ 

ಸಂಜೀವಯುತ್ಯಖಿಲಶಕ್ತಿಧರಃ ಸ್ವಧಾಮ್ಹಾ | 

ಅನ್ಯಾಂಶ್ಚ ಹೆಸ್ತಚರಣ ಶ್ರವಣತ್ವಗಾದೀನ್‌ 

ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ ॥ ೧೩ ॥ 

ಸರ್ವಶಕ್ತನಾದ ಯಾವಾತನು ನನ್ನೊಳಹೊಕ್ಕು ಅಲ್ಲಿ 
ಸುಪ್ತವಾಗಿದ್ದ ನನ್ನ ಈ ಮಾತನ್ನು ತನ್ನ ಮಹಿಮೆಯಿಂದ 
ಮಡಿಸುವನೋ, ಅಲ್ಲದೆ ಕೈಕಾಲು ಕಿವಿ ಚರ್ಮ ಮೊದಲಾದವು 
ಗಳಿಗೂ ಉಸಿರಿಗೂ ಚೈತನ್ಯವನ್ನು ನೀಡುವನೋ ಆ 
ಭಗವಂತನೂ ಪರಮಪುರುಷನೂ ಆದ ನಿನಗೆ ನಮಸ್ಕಾರ. 


ತ್ವಮೇವ ಮಾತಾ ಚ ಪಿತಾ ತ್ವಮೇವ 

ತ್ವಮೇವ ಬಂಧುಶ್ಚ ಸಖಾ ತ್ವಮೇವ | 

ತ್ವಮೇವ ವಿದ್ಯಾ ದ್ರವಿಣಂ ತ್ರಮೇವ 

ತ್ವಮೇವ ಸರ್ವಂ ಮಮ ದೇವದೇವ | ೧೪ ॥ 

ಹೇ ದೇವದೇವ, ನೀನೇ ನನಗೆ ತಾಯಿ, ನೀನೇ ತಂದೆ, 
ನೀನೇ ನೆಂಟ, ನೀನೇ ಗೆಳೆಯ. ವಿದ್ಯೆ, ಹಣ, ಎಲ್ಲವೂ ನೀನೇ. 


ಯತಶ್ಟೀರ್ತನಂ ಯತ್‌ ಸ್ಮರಣಂ ಯದೀಕ್ಷಣಂ 

ಯದ್ವೆಂದನಂ ಯಚ್ಛವಣಂ ಯದರ್ಹಣಂ | 

ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ 

ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ | ೧೫ ॥ 

ಭಗವಂತನ ನಾಮಕೀರ್ತನೆ, ಸ್ಮರಣೆ, ನೋಟ, ವಂದನೆ, 
ಅವನ ವಿಷಯದ ಕಥೆಯನ್ನು ಕೇಳುವುದು, ಪೂಜಿಸುವುದು 
ಎಲ್ಲವೂ ಜನರ ಪಾಪವನ್ನು ಒಡನೆಯೇ ತೊಡೆದುಹಾಕುತ್ತದೆ. 
ಅಂತಹ ಕೀರ್ತಿಶಾಲಿಯಾದ ಪರಮಾತ್ಮನಿಗೆ ನಮೋ ನಮಃ. 


ನಮಸ್ತೇ ಸತೇ ಸರ್ವಲೋಕಾಶ್ರಯಾಯ 
ನಮಸ್ತೇ ಚಿತೇ ವಿಶ್ರರೂಪಾತ್ಮಕಾಯ | 
ನಮೋಟದೆ ಕ ತತತ್ತ್ಯಾ ಯೆ ಮುಕ್ತಿ ಪ್ರದಾಯ 


ನಮೋ ಬ್ರಹ್ಮಣೇ ವ್ಯಾಪಿನೇ ನಿರ್ಗುಣಾಯ | ೧೬ | 
ಸಮಸ್ತ ಲೋಕಗಳಿಗೆ ಆಶ್ರಯನೂ ಸದ್ರೂಪನೂ ಆದ 
ನಿನಗೆ ನಮಸ್ಕಾ ವಿಶ್ವರೂಪನೂ ಚಿದ್ರೂಪನೂ ಆದ ನಿನಗೆ. 


ಫೆ 


ರ 
ನಮಸ್ಕಾರ, ಮುಕ್ತಿದಾತನೂ ಅದ್ಹ್ವಯವಾದ ಸ್ವರೂಪವುಳ್ಳ 
ಕಾಪ್‌ ೨ 
ಗೆ ನಮಸ್ತಾರ. ಸರ್ವವ್ನಾಪಿಯೂ ನಿರ್ಗುಣನೂ 


₹ 


ಕು 


ತ್ವಮೇಕಂ ಶರಣ್ಯಂ ತ್ವಮೇಕಂ ವರೇಣ್ಯಂ 

ತ್ರಮೀಕಂ ಜಗತ್ಪಾರಣಂ ವಿಶ್ವರೂಪಂ | 

ಕಂ ಜಗತ್ತೆತಣ್ಯ ಪಾತೃ ಪ್ರಹತಗ್ಯ 

ಕಂ ಪರಂ ಸಿಷ್ಟಲಂ ನಿರ್ವಿಕಲ್ಪಂ | ೧೭ | 


೭೫. ol; 
₹2 2, 2 


PR DIR ಹಾಸು $ ಪ — 
ನೀನೇ ನಮಗೆ ಶರಣು. ಶ್ರೇಷ್ಠನೂ ಜಗತ್ತಿಗೆ ಕಾರಣನೂ 
ಹಾ ಕೌ ನಡೆ fo! ಆ ಬು 
ಶ.ರೂಪನೂ ಆದವನು ನೀನೇ. ಲೋಕವನ್ನು ಸ್ಪಜಿಸತ ಸ 
ಸ್ಟಾ, ಗು ಹ ವ 
ನೂ ಪಾಲಿಸತಕ್ಕವ ವನೂ ಸಂಹರಿಸತ ತಕ್ಕ ವನೂ ನೀನೇ. ನಿಷ್ಕಲವೂ 


ಇಲ್‌ ಅಣ) 
ುರ್ವಿಕಲ್ಪವೂ ಆದ ಪರಮಾತ್ಮನು ನೀನೇ. 
ಈ 


ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ 
ದಿವೆ ಪಿಸ, ವೈಃ 
ವೇಡ್ಸಿಃ ಸಾಂಗಪದಕ್ರಮೋಪನಿಷದ್ಯೆರ್ಗಾಯಂತಿ ಯಂ ಸಾಮಗಾಃ | 
ಧ್ಯಾನಾವಸ್ಥಿ ತ ತದ್ಗ ತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ 
ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ 
ತಸ್ಮೈ ನಮಃ ೧೮ 


ಪಿ 


ಬ್ರಹ್ಮ, ವರುಣ, ಇಂದ್ರ, ರುದ್ರರು ಮತ್ತು ಮರುತ್ತು 
ಗಳು ಯಾರನ್ನು ದಿವ್ಯಸ್ತೋತ್ರಗಳಿಂದ ಸ್ತುತಿಸುತ್ತಾರೋ 
ಸಾಮಗಾನ ಮಾಡತಕ್ಕವರು ಅಂಗ, ಪದ, ಕ್ರಮ, ಉಪನಿಷತ್‌ 
ಸಹಿತವಾದ ವೇದಗಳಿಂದ ಯಾರನ್ನು ಹಾಡುತ್ತಾರೋ ಧ್ಯಾನ 
ದಿಂದ ನಿಶ್ಚಲವಾದ ಮನಸ್ಸಿನಿಂದ ಯೋಗಿಗಳು ಯಾರನ್ನು 
ಕಾಣುತ್ತಾರೋ, ಸುರಾಸುರರೂ ಸಹ ಯಾರ ಕೊನೆಯನ್ನು 
ತಿಳಿಯದೆ ಇದ್ದಾರೋ ಅಂಥ ಸ್ವಾಮಿಗೆ ನಮಸ್ಕಾರ. 


ಯೆಂ ಶೈವಾಃ ಸಮುಪಾಸತೇ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ 
ಬೌದ್ಧಾ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ | 
ಅರ್ಹನ್ನಿತ್ಯಥ ಜೈ ನಶಾಸನಪರಾಃ ಕರ್ಮೆೇತಿ ಮೀಮಾಂಸಕಾಃ 
ಸೋತ ಯಂ ವೋ ವಿದಧಾತು ವಾಂಛಿತಫಲಂ 

ತ್ರೈಲೋಕ್ಯನಾಥೋ ವಿಭುಃ ॥ ೧೯॥ 


ಶೈವರು ಶಿವನೆಂದೂ ವೇದಾಂತಿಗಳು ಬ್ರಹ್ಮನೆಂದೂ 
ಬೌದ್ಧರು ಬುದ್ಧನೆಂದೂ ಪ್ರಮಾಣಗಳನ್ನು ತೋರಿಸುವುದರಲ್ಲಿ 
ಸಮರ್ಥರಾದ ತಾರ್ಕಿಕರು ಕರ್ತನೆಂದೂ ಜೈನರು ಅರ್ಹಂತ 
ನೆಂದೂ ಮೀಮಾಂಸಕರು ಕರ್ಮವೆಂದೂ ಯಾರನ್ನು ಭಜಿಸು 
ತ್ತಾರೋ ಅಂಥ ಸರ್ವಲೋಕೇಶ್ವರನಾದ ಸ್ವಾಮಿಯು 
ಇಷ್ಟಾರ್ಥವನ್ನು ಕೊಡಲಿ. 


ನಮಸ್ತೇ ನಮಸ್ತೇ ವಿಭೋ ವಿಶ್ವಮೂರ್ತೆೇ 

ನಮಸ್ತೇ ನಮಸ್ತೇ ಚಿದಾನಂದಮೂರ್ತೆ | 

ನಮಸ್ತೇ ನಮಸ್ತೇ ತಪೋಯೋಗಗಮ್ಮ 

ನಮಸ್ತೇ ನಮಸ್ತೇ ಶ್ರುತಿಜ್ಞಾನಗಮ್ಯ | ೨೦ | 


ಹೇ ಸ್ವಾಮಿ, ವಿಶ್ವಮೂರ್ತಿಯೇ ನಿನಗೆ ನಮಸ್ಕಾರ. ಜ್ಞಾನ 
ಮತ್ತು ಆನಂದಗಳ ಮೂರ್ತಿಯೆ, ತಪೋಯೋಗದಿಂದಲೂ 
ವೇದಜ್ಞಾನದಿಂದಲೂ ಗಮ್ಯನಾದವನೆ, ನಿನಗೆ ಮತ್ತೆ ಮತ್ತೆ 
ನಮಸ್ಕಾರ. 


ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ 

ವಿಶ್ವಾಧಾರಂ ಗಗನಸದೈಶಂ ಮೇಘವರ್ಣಂ ಶುಭಾಂಗಂ | 
ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಧಾ $ನಗಮ್ಯಂ 

ವಂದೇ ವಿಷ್ಣುಂ ಭವಭಯೆಹೆರಂ ಸರ್ವಲೋಕೈ ಕನಾಥಂ || ೨೧॥ 


ಶಾಂತಮೂರ್ತಿಯೂ ಆದಿಶೇಷನ ಮೇಲೆ ಮಲಗಿ 
ದವನೂ ಕಮಲದಂತೆ ನಾಭಿಯುಳ್ಳವನೂ ದೇವೇಶ್ವರನೂ 
ಎಶ್ಚಕ್ಕೆ ಆಧಾರನೂ ಆಕಾಶದಂತೆ ಸರ್ವವ್ಯಾಪಿಯೂ ಮೇಘ 
ದಂತೆ ಶ್ಯಾಮಲವರ್ಣನೂ ಶುಭಾಂಗನೂ ಲಕ್ಷ್ಮೀಕಾಂತನೂ 
ತಾವರೆಯದಳದಂತೆ ಕಣ್ಣುಳ್ಳವನೂ ಯೋಗಿಗಳ ಹೃದಯದಲ್ಲಿ 
ಧ್ಯಾನಗಮ್ಯನೂ ಸಂಸಾರದ ಭಯವನ್ನು ಹೋಗಲಾಡಿಸತಕ್ಕ 
ವನೂ ಸರ್ವಲೋಕಗಳಿಗೆ ಒಡೆಯನೂ ಆದ ವಿಷ್ಣುವನ್ನು 
ವಂದಿಸುತ್ತೇನೆ. 


ನಾರಾಯಣಾಯ ನಲಿನಾಯತಲೋಚನಾಯ 

ನಾಮಾವಶೇಷಿತ ಮಹಾಬಲಿವೈಭವಾಯ | 

ನಾನಾ ಚರಾಚರನಿಧಾಯಕ ಜನ್ಮದೇಶ 

ನಾಭೀಪ್ರಟಾಯ ಪುರುಷಾಯ ನಮಃ ಪರಸ್ಮೈ | ೨೨ || 


ತಾವರೆಯಂತೆ ವಿಶಾಲವಾದ ನೇತ್ರವುಳ್ಳವನೂ ಬಲಿಚಕ್ರ 
ವರ್ತಿಯ ವೈಭವವನ್ನು ತೊಡೆದುಹಾಕಿದವನೂ ಅನೇಕ ಬಗೆಯ 


ಸ್ಮಾವರಜಂಗಮಗಳನ್ನು ಸೃಷ್ಟಿಸುವ ನಾಭಿಯುಳ್ಳವನೂ (ಸೃಷ್ಟಿ 
ಕರ್ತನಾದ ಬ್ರಹ್ಮನು ನಾಭಿಯಲ್ಲಿ ಹುಟ್ಟಿರುವುದರಿಂದ), ಪರಮ 
ಪುರುಷನೂ ಆದ ನಾರಾಯಣನಿಗೆ ನಮಸ್ಕಾರ. 


ವೈದೇಹೀ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ 
ಮಧ್ಯೇಪುಷ್ಟುಕಮಾಸನೇ ಮಣಿಮಯೇ ವೀರಾಸನೇ ಸುಸ್ಥಿತಂ | 
ಅಗ್ರೇ ವಾಚಯತಿ ಪ್ರಭಂಜನಸುತೇ ತತ್ತ್ವಂ ಮುನಿಭ್ಯಃ. ಪರಂ 
ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ 

ಶ್ಯಾಮಲಂ || ೨೩ || 


ಪಾರಿಜಾತವೃಕ್ಷದ ಅಡಿಯಲ್ಲಿ ಚಿನ್ನದ ಮಹಾಮಂಟಪ 
ದಲ್ಲಿರುವ ಪ್ರಷ್ಪಕವಿಮಾನದೊಳಗೆ ರತ್ತಖಚಿತವಾದ ಸಿಂಹಾಸನ 
ದಲ್ಲಿ ವೀರಾಸನದಿಂದ ಕುಳಿತು, ಸೀ ಾಬೇವಿಯಂದಲೂ॥ ಭರತಾದಿ 
ಗಳಿಂದಲೂ ಪರಿವೃತನಾಗಿ, ಎದುರಿಗೆ ಹನುಮಂತನು ತತ್ತ್ವ 
ಗ್ರಂಥವನ್ನು ಓದುತ್ತಿರುವಾಗ, ವೇದಾಂತ ತತ್ತ್ವವನ್ನು ಮುನಿ 
ಗಳಿಗೆ ಉಪದೇಶಿಸುತ್ತಿರುವ ಶ್ಯಾಮಲಾಂಗನಾದ ಶ್ರೀರಾಮನನ್ನು 
ಭಜಿಸುತ್ತೇನೆ. 


ರಾಮಾಯ ರಾಮಭದ್ರಾಯೆ ರಾಮಚಂದ್ರಾಯ ವೇಧಸೇ | 
ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ | ೨೪ | 


ರಾಮಭದ್ರ, ರಾಮಚಂದ್ರ. ಲೋಕವನ್ನು ಸೃಜಿಸಿದ 
ಬ್ರಹ್ಮ, ರಘುನಾಥ, ಜಗನ್ನಾಥ, ಸೀತಾಪತಿ--ಎಂದು ವಿವಿಧ 
ನಾಮಗಳಿಂದ ಸ್ತುತಿಸಲ್ಪ ಡುವ ಶ್ರೀರಾಮನಿಗೆ ನಮಸ್ಕಾರ. 


೧೦ 


ಮನೋಜವಂ ಮಾರುತತುಲ್ಯವೇಗಂ 

ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ | 

ವಾತಾತ್ಮಜಂ ವಾನರಯೂಥ ಮುಖ್ಯಂ 

ಶ್ರೀರಾಮದೂತಂ ಶಿರಸಾ ನಮಾಮಿ | ೨೫ || 


ಮನೋವೇಗ - ವಾಯುವೇಗವುಳ್ಳವನೂ ಜಿತೇಂದ್ರಿ 
ಯನೂ ಬುದ್ಧಿಶಾಲಿಗಳಲ್ಲಿ ಅಗ್ರಗಣ್ಯನೂ ವಾಯುಪುತ್ರನೂ 
ಕಪಿಸೇನೆಯಲ್ಲಿ ಮುಖ್ಯನೂ ಶ್ರೀರಾಮದೂತನೂ ಆದ 
ಹನುಮಂತನನ್ನು ತಲೆಬಾಗಿ ವಂದಿಸುತ್ತೇನೆ. 


ಯತ್ರ ಯತ್ರ ರಘುನಾಥಕೇರ್ತೆನಂ 
ತತ್ರ ತತ್ರ ಕೃತಮಸ್ತಕಾಂಜಲಿಂ | 
ಬಾಷ್ಸ ವಾರಿಪರಿಪೂರ್ಣಲೋಚನಂ 
ಮಾರುತಿಂ ನಮತ ರಾಕ್ಷಸಾಂತಕಂ || 5೬ 


ಎಲ್ಲೆಲ್ಲಿ. ಶ್ರೀರಾಮಕೀರ್ತನೆ ನಡೆಯುವುದೋ ಅಲ್ಲಲ್ಲಿ 
ತನ್ನ ತಲೆಯಮೇಲೆ ಎರಡು ಕೈಗಳಿಂದ ಅಂಜಲಿಯನ್ನು ರಚಿಸಿ 
ಕೊಂಡು ಆನಂದಬಾಷ್ಟವನ್ನು ಸುರಿಸುವ ಮತ್ತು ರಾಕ್ಷಸರಿಗೆ. 
ಯಮನಾದ ಮಾರುತಿಯನ್ನು ವಂದಿಸಿರಿ. 


ಕರಾರವಿಂದೇನ ಪದಾರೆವಿಂದಂ 

ಮುಖಾರವಿಂದೇ ವಿನಿವೇಶಯಂತಂ | 

ವಟಸ್ಯ ಪತ್ರಸ್ಯ ಪುಟೀ ಶಯಾನಂ 

ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ll ೨೭ 


ಕಮಲದಂತಿರುವ ಕೈಯಿಂದ ಪಾದಕಮಲವನ್ನು ಮುಖ 
ಕಮಲದಲ್ಲಿ ಇರಿಸಿಕೊಂಡು, ಆಲದ ಎಲೆಯ ಮೇಲೆ (ಪ್ರಳಯ 


ಗಿಣಿ 


ಜಲದಲ್ಲಿ) ಮಲಗಿರುವ ಬಾಲಮುಕುಂದನನ್ನು ಮನಸ್ಸಿಂದ 
ನೆನೆಸಿಕೊಳ್ಳುತ್ತೇನೆ. 


ಪ್ರಸನ್ನ ಪಾರಿಜಾತಾಯ ತೋತ್ರವೇತ್ರೈಕ ಪಾಣಯೇ | 
ಜ್ಞಾನಮುದ್ರಾಯೆ ಕೃಷ್ಣಾಯ ಗೀತಾಮೃತದುಹೇ ನಮಃ | ೨೮ ॥ 


ಶರಣಾಗತರಿಗೆ (ಇಷ್ಟಾರ್ಥವನ್ನು ಕೊಡುವ) ದೇವ. 
ಪಾರಿಜಾತವಾಗಿರುವ ಕೈಯಲ್ಲಿ ಜಾಜಿ ಮತ್ತು ಕೊಳಲನ್ನು 
ಹಿಡಿದಿರುವ, ಜ್ಞಾನಮುದ್ರೆಯನ್ನು ಧರಿಸಿ ಗೀತಾಮೃತವನ್ನು 
ಬೋಧಿಸುತ್ತಿರುವ ಶ್ರೀಕೃಷ್ಣನಿಗೆ ನಮಸ್ಕಾರ. 


ಜಯತು ಜಯತು ದೇವೋ ದೇವಕೀನಂದನೋ$*ಯಂ 

ಜಯತು ಜಯತು ಕೃಷ್ಣೋ ವೃಷ್ಟಿ ವಂಶಪ್ರದೀಪಃ | 

ಜಯತು ಜಯತು ಮೇಘ ಶ್ಯಾಮಲಃ ಕೋಮಲಾಂಗೋ 

ಜಯತು ಜಯತು ಪೃಥ್ವೀ ಭಾರನಾಶೋ ಮುಕುಂದಃ | ೨೯ IF 


ದೇವಕೀ ಪುತ್ರನೂ ವೃಷ್ಟಿವಂಶವನ್ನು ಬೆಳಗಿಸತಕ್ಕ 
ಪ್ರದೀಪವೂ ದೇವನೂ ಆದ ಶ್ರೀಕೃಷ್ಣನು ಜಯಿಸಲಿ. 
ಮೇಘದಂತೆ ಶ್ಯಾಮಲಾಂಗನೂ ಕೋಮಲಾಂಗನೂ ಭೂಭಾರ 
ವನ್ನು ಹೋಗಲಾಡಿಸತಕ್ಕವನೂ ಆದ ಮುಕುಂದನೂ 


ಜಯಶೀಲನಾಗಲಿ. 


ವೇದಾನುದ್ಧರತೇ ಜಗನ್ಫಿವಹತೇ ಭೂಗೋಲಮುದ್ಧಿಭ್ರುತೇ 
ದೈತ್ಯಾನ್‌ ದಾರಯತೇ ಬಲಿಂ ಛಲಯತೇ ಕ್ಷತ್ರಕ್ಷಯಂ ಕುರ್ವತೇ | 
ಪೌಲಸ್ತ್ಯ್ಯಂ ಜಯತೇ ಹಲಂ ಕಲಯತೇ ಕಾರುಣ್ಯಮಾತನ್ವತೇ 
ಮ್ಲೇಚ್ಛಾನ್‌ ಮೂರ್ಛಯತೇ ದಶಾಕೃತಿಕೃತೇ ಕೃಷ್ಣಾಯ 

ತುಭ್ಯಂ ನಮಃ ॥೩೦ [1 


(ಮತ್ತಾ ,ವತಾರ ದಲ) ವೇದಗಳನ್ನು ಉದ್ಧ ರಿಸಿದ, 


ನು 
ತಾರದಲ್ಲಿ) ಭೂಗೋಳವನ್ನು. ಮೇಲೆತಿದ, (ನರಸಿಂಹಾವತಾರ 
ದಲ್ಲಿ) ಹಿರಣ್ಯಕಶಿಪ್ಪು ಮೊದಲಾದ ದೈತ್ಯರನ್ನು ಸಂಹರಿಸಿದ, 
(ಪರಶುರಾಮಾವತಾರದಲ್ಲಿ) ಕತ್ರಿಯರ ನಾ ನಾಶವನ್ನು ಮಾಡಿದ, 
೧ ಸೆ ಣಿ 
(ರಾಮಾವತಾರದಲ್ಲಿ) ರಾವಣನನ್ನು ಜಯಿಸಿದ, (ಬಲರಾಮಾವ 
ತಾರದಲ್ಲಿ) ಹಲಾಯುಧವನ್ನು ಧರಿಸಿದ, (ಬೌದ್ಧಾ ವತಾರದಲ್ಲಿ) 
ದಯೆಯನ್ನು ಪ್ರಕಟಿಸಿದ, (ಕಲ್ಕ್ಯವತಾರದಲ್ಲಿ 'ದುರುಳರನ್ನು 
ನಾಶಮಾಡುವ ಶ್ರೀಕೃಷ್ಣನಾದ ನಿನ ನಗೆ ನಮಸ್ಕಾರ. 


ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ | 
ಪರಮೇಶಿ ಜಗನಾ ತರ್ಮಹಾಲಕ್ಷ್ಮಿ ನಮೋಸ್ತುತೇ | an Il 


ಪದ್ಮಪೀಠದಲ್ಲಿ ಕುಳಿತಿರುವ ದೇವಿಯೆ, ಪರಬ್ರಹ್ಮ 
ಸ್ಪರೂಪಳೆ. ಪರಮೆ ಮೇಶ್ವರಿ, ಜಗತ್ತಿನ ತಾಯಿಯಾದ ಹೇ 
ಶಿ ನಿನಗೆ ನಮಸ್ಕಾರವಿರಲಿ. 


ಸರಸಿಜನಿಲಯೇ ಸರೋಜಹಸ್ತೇ 
ಧವಲತರಾಂಶುಕಗಂಧಮಾಲ್ಯಶೋಭೇ | 

ಭಗವತಿ ಹರಿವಲ್ಲಭೇ ಮನೋಜ್ಞ 

ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ | as || 


ಹೇ ಪದ್ಮವಾಸಿನೆ, ಪದ್ಮಹಸ್ತೆ, ಶುಭ್ರವಸ್ತ್ರವನ್ನೂ 
ಗಂಧಮಾಲ್ಕಗೆಳನ್ನೂ ಧರಿಸಿ ಶೋಭಿಸತಕ್ಕವಳೆ, ಭಗವತಿ, 


ಎಷ್ಟುಪ್ರಿಯೆ, ಮನೋಹರಾಕೃತಿಯುಳ್ಳವಳೆ, ಮೂರುಲೋಕ 
ಗಳಿಗೂ ಶುಭವನ್ನು ಮಾಡತಕ್ಕವಳೆ, ನನಗೆ ಪ್ರಸನ್ನಳಾ 


೧೩. 


ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ | 
ಅಮೃತೇಶಾಯೆ ಶರ್ವಾಯ ಮಹಾದೇವಾಯ ತೇ ನಮಃ a೩ 


ಮೃತ್ಯುಂಜಯನೂ, ರುದ್ರನೂ, ನೀಲಕಂಠನೂ, ಸುಖ 
ಪ್ರದನೂ, ಮೋಕ್ಷಕ್ಕೆ ಒಡೆಯನೂ, ಶರ್ವನೂ, ಮಹಾ 
ದೇವನೂ ಆದ ನಿನಗೆ ನಮಸ್ಕಾರ. 


ಪಂಚಾನನಾಯ ಫಣಿರಾಜವಿಭೂಷಣಾಯೆ 

ಹೇಮಾಂಶುಕಾಯೆ ಭುವನತ್ರಯೆ ಮಂಡನಾಯ | 
ಆನಂದಭೂಮಿವರದಾಯೆ ತಮೋಹರಾಯ 
ದಾರಿದ್ರ್ಯುದುಃಖದಹೆನಾಯ ನಮಃಶಿವಾಯ lav Il 


ಪಂಚಮುಖನೂ ಸರ್ಪರಾಜಭೂಷಿತನೂ ಸುವರ್ಣವಸ್ತ್ರ 
ವನ್ನು ಧರಿಸಿದವನೂ ಮೂರು ಲೋಕಗಳನ್ನು ಶೋಭಿಸು 
ವವನೂ ಆನಂದನಿಲಯನೂ ವರದನೂ ಅಜ್ಞಾನ ನಾಶಕನೂ 
ದಾರಿದ್ರ್ಯ ದುಃಖವನ್ನು ನಾಶಮಾಡುವವನೂ ಆದ ಶಿವನಿಗೆ 
ನಮಸ್ಕಾರ. 


ವಿಶ್ವೇಶ್ವರಾಯ ನರಕಾರ್ಣವತಾರಣಾಯೆ 

ಕರ್ಣಾಮೃತಾಯ ಶಶಿಶೇಖರಭೂಷಣಾಯ | 
ಕರ್ಪೂರಕುಂದಧವಲಾಯ ಜಟಾಧರಾಯ 
ದಾರಿದ್ರ್ಯದುಃಖದಹೆನಾಯ ನಮಃ ಶಿವಾಯ 1 ೩೫ ॥ 


ವಿಶ್ವೇಶ್ವರನೂ ನರಕವೆಂಬ ಸಮುದ್ರದಿಂದ ಪಾರುಮಾಡ 
ತಕ್ಕವನೂ ಕಿವಿಗೆ ಅಮೃತದಂತೆ ಆನಂದಕರನೂ ಚಂದ್ರನನ್ನು 
ಶಿರೋಭೂಷಣವಾಗಿ ಉಳ್ಳವನೂ ಕರ್ಪೂರ ಮತ್ತು ಕುಂದ 
ಪುಷ್ಪದಂತೆ ಶುಭ್ರನೂ ಜಟಾಧರನೂ ದಾರಿದ್ಭ್ರ್ಯದುಃಖವನ್ನು 
ನಾಶಮಾಡುವವನೂ ಆದ ಶಿವನಿಗೆ ನಮಸ್ಕಾರ. 


a೪ 


ಚಂದ್ರೋದ್ಭಾಸಿತಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ 
ಸರ್ವೈರ್ಭೂಹಿತಕಂಠಕರ್ಣಕುಹರೇ ನೇತ್ರೋತ್ಸ ವೈ ಶ್ವಾನರೇ | 
ದಂತಿತ್ವಕ್ಳೃ ತಸುಂದರಾಂಬರಧರೇ ತ್ರೈಲೋಕ್ಯಸಾರೇ ಹರೇ 
ಮೋಕ್ಷಾರ್ಥಂ ಕುರು ಚಿತ್ತೆ ವೃತ್ತಿಮಮಲಾಮನ್ಯೈಸ್ತು 

ಕಂ ಕರ್ಮಭಿಃ 1೩೬! 


ಚಂದ್ರಶೇಖರನೂ ಮನ್ಮಥವೈರಿಯೂ ಗಂಗಾಧರನೂ 
ಶುಭಕರನೂ ಕೊರಳು ಕಿವಿಗಳಲ್ಲಿ ಸರ್ಪಗಳಿಂದ ಭೂಷಿತನೂ 
ಅಗ್ನಿನೇತ್ರನೂ ಗಜಚರ್ಮಾಂಬರಧಾರಿಯೂ ಮೂರುಲೋಕ 
ಗಳಲ್ಲಿ ಸಾರವಾದವನೂ ಆದ ಶಿವನಲ್ಲಿ ಮೋಕ್ಷಕ್ಕಾಗಿ ಪರಿಶುದ್ಧ 
ವಾದ ಮನಸ್ಸನ್ನಿಡು. ಉಳಿದ ಕರ್ಮಗಳಿಂದೇನು? 


ರಜತಾಚಲಶೃಂಗಾಗ್ರಹರ್ಮ್ಯಸ್ಥಾ ಯ್ಯ ನಮೋ ನಮಃ 
ಹಮಾಚಲಮಹಾವಂಶಪಾವನಾಯ್ಕ ನಮೋ ನಮಃ | 
ಶಂಕರಾರ್ಧಾಂಗ ಸೌಂದರ್ಯಶರೀರಾಯ್ಕೆ ನಮೋ ನಮಃ 
ಲಸನ್ಮರಕತಸ್ವಚ್ಛವಿಗ್ರಹಾಯ್ಕೆ ನಮೋ ನಮಃ | ೩೭ ॥ 


ಕೈಲಾಸಪರ್ವತಶಿಖರದ ಮೇಲಿರುವ ಪ್ರಾಸಾದದಲ್ಲಿ 
ನೆಲೆಸಿ ರುವ ಪಾರ್ವತೀದೇವಿಗೆ ನಮೋ ನಮಃ. ಶಿವನ 
ಅರ್ಧಾಂಗಿಯೂ ಸಾೌಂದರ್ಯಮಯ ಶರೀರಳೂ ಆದವಳಿಗೆ 
ನಮೋ ನಮಃ. ಮರಕತಮಣಿಯಂತೆ ಸ್ವಚ್ಚ ದೇಹವುಳ್ಳ ದೇವಿಗೆ 


ಶುಭಕಾರಿಣಿ ಭವಹಾರಿಣಿ ಭಯದಾರಿಣಿ ಭಜತಾಂ 
ಸಕಲಶ್ರುತಿಯತಿಸಂಹತಿ ವಿವಿಧ ಸ್ತುತಿ ವಿಷಯಂ | 

ಕಲಯೇ ಮಮ ಹೃದಯ ಶವ ಸದಯೇ ಪದಯುಗಲಂ 

ಧರಣೀರಥ ತರುಣೀಶ್ರರಿ ಚರಿಣೀಮಣಿಗಪುನೇ | ೩೮ || 


೧೫ 


ಹೇ ಶುಭಕಾರಿಣಿ, ಸಂಸಾರನಾಶಿನೆ, ಭಕ್ತರ ಭಯವನ್ನು 
ಪರಿಹರಿಸುವವಳೆ, ದಯಾಶಾಲಿನಿ, ಶಿವಪತ್ನಿಯೆ, ಈಶ್ವರಿ, ಗಜ 
ಗಾಮಿನಿ, ಉಮಾದೇವಿಯೆ, ಸಮಸ್ತವೇದಗಳೂ ಯೋಗಿಗಳೂ 
ನಾನಾಬಗೆಯಲ್ಲಿ ಸ್ತುತಿಸುವ ನಿನ್ನ ಪಾದಯುಗಳವನ್ನು ನನ್ನ 
ಹೃದಯದಲ್ಲಿ ಧ್ಯಾನಿಸುತ್ತೇನೆ. 

ಯಾ ದೇವೀ ಸರ್ವಭೂತೇಷು ಬುದ್ಧಿ ರೂಪೇಣ ಸಂಸ್ಥಿತಾ 

ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ | 

ಯಾ ದೇವೀ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ 

ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ |೩೯(| 

ಯಾವ ದೇವಿಯು ಸಕಲ ಪ್ರಾಣಿಗಳಲ್ಲಿಯೂ ಬುದ್ಧಿರೂಪ 
ದಿಂದ ನೆಲೆಸಿರುವಳೋ, ಯಾವ ದೇವಿಯು ಸಕಲ ಪ್ರಾಣಿ 
ಗಳಲ್ಲಿಯೂ ಶಕ್ತಿರೂಪದಿಂದ ನೆಲೆಸಿರುವಳೋ ಆ ದೇವಿಗೆ 
ಮತ್ತೆ ಮತ್ತೆ ನಮೋ ನಮಃ. 

ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ | 

ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತುತೇ | ೪೦॥ 

ಸಕಲ ಮಂಗಳವಸ್ತುಗಳಿಗೂ ಮಂಗಳಸ್ಕರೂಪಳ, ಶಿವೇ, 
ಸರ್ವಾರ್ಥಗಳನ್ನು ಸಾಧಿಸಿಕೊಡತಕ್ಕವಳೇ, ಶರಣ್ಯೇ, ತ್ರಿಣೇತ್ರೆ, 
ನಾರಾಯಣಿ, ದೇವಿ, ನಿನಗೆ ನಮಸ್ಕಾರ. 

ಅನ್ಫ ಪೂರ್ಣೇ ಸದಾಪೂರ್ಣೇ ಶಂಕರಪ್ರಾಣವಲ್ಲಭೇ | 

ಜ್ಞಾನವಿಜ್ಞಾ ನಸಿದ್ಧ್ಯರ್ಥಂ ಭಿಕ್ಷೌದಾನಂ ಪ್ರದೇಹಿಮೇ |॥೪೧॥ 

ಸದಾಪೂರ್ಣಿಯೂ ಶಿವನ ಪ್ರಾಣಕಾಂತೆಯೂ ಆದ 
ಅನ್ನಪೂರ್ಣೆ, ಜ್ಞಾ ನವಿಜ್ಞಾ ನಗಳ ಸಿದ್ಧಿಗಾಗಿ ನನಗೆ ಭಿಕ್ಷಾದಾನ 
ವನ್ನು ಕೊಡು. 


೧೬ 


ಆತ್ಮಾತ್ರಂ ಗಿರಿಜಾಮತಿಃ ಪರಿಜನಾಃ ಪ್ರಾಣಾಃ ಶರೀರಂ ಗೃಹಂ 

ಪೂಜಾ ತೇ ವಿಷಯೋಪಭೋಗರಚನಾ ನಿದ ಸಮಾಡಿಸ್ಥಿ ಕೌ 

ಸಂಚಾರಸ್ತು ಪದೋಃ ಪ್ರದಕ್ಷಿಣ ವಿಧಿಃ ಸ್ತೋತ್ರಾಣಿ ಸರ್ವಾ ಗಿರೋ 

ಯದ್ಯತ್ಸರ್ಮಕರೋಮಿ' ತತ್ನದಖಿಲಂ ಶಂಭೋತೆವಾರಾಧನಂ ; 
| ೪೨ 





ಆತ್ಮವೇ ನೀನು. ಬುದ್ಧಿಯೇ 
ಸೇವಕರು. ಈ ದೇಹವೇ ನಿನ್ನ 


ಖಿಲ ನ 
ಗೃಹ. ವಿಷಯಸುಖಗಳನ್ನು ಅನುಭವಿಸುವುದು ನಿನ್ನ ಪೂಜಿ. 
ನಿದ್ರಯೇ- ಸಮಾಧಿ. ಪಾದಸಂಚಾರವೇ ಪ್ರದಕ್ಷಿಣೆ. ಎಲ್ಲ ಮಾತು 
ಗಳೂ ನಿನ್ನ ಸ್ತೋತ್ರವೇ. ಯಾವ ಯಾವ ಕೆಲಸವನ್ನು ಮಾಡು 
ತ್ರೇನೋ ಅದೆಲ್ಲವೂ ನಿನ್ನ ಸೇವೆಯೇ 


ಕರಚರಣಕೃತಂ ವಾ ಕರ್ಮವಾಕ್ಪಾಯಜಂ ವಾ 

ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ | 

ವಿದಿತಮವಿದಿತಂ ವಾ ಸರ್ವಮೇತತ್‌ ಕ್ಷಮಸ್ವ 

ಜಯ ಜಯ ಕರುಣಾಬ್ಭೇ ಶ್ರೀಮಹಾದೇವ ಶಂಭೋ || ೪೩ || 


ಕರುಣಾ ಸಮುದ್ರನಾದ ಮಹಾದೇವನೆ. ಸುಖಪ್ರದನೆ, 


ಜಯವಾಗಲಿ. 





ಕನ್ನಡ ಸಾಹಿತ್ಯ ಪರಿಷತ್ತಿನ 
ಅಮೃತ ನಿಧಿ 


“ಒಬ್ಬ ಕನ್ನಡಿಗ-_ ಒಂದು ರೂಪಾಯಿ !” 
ಒಂದು ಕೋಟ ರೂಪಾಯಿಯ ಇಡುಗಂಟನ ಉದ್ದೇಶ 
ಪರಿಷತ್ತಿನ ಆರ್ಥಿಕ ಸುಸ್ಥಿತಿಗೆ ಶಾಶ್ವತ ವ್ಯವಸ್ಥೆ 
ಕನ್ನಡಿಗರೇ, ದಯವಿಟ್ಟು ಉದಾರವಾಗಿ 
ನಿಮ್ಮ ಕಾಣಿಕೆ ನೀಡಿ 


ನಿಮ್ಮ ಹತ್ತಿರದ 
ಸ್ಪೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಖಾತೆ ೧೦೦ಕ್ಕೆ 
ಕಾಣಿಕೆ ಜನಾ ಮಾಡಿ 





